ಕರ್ನಾಟಕ ವಿಧಾನ ಪರಿಷತ್ತು 


1162 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


4 


ಶ್ರೀ ಕೆ. ಹರೀಶ್‌ ಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
15.03.2021 


ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


'ಸರ್ಕಾರದ ಮುಂದಿದೆಯೇ? 


1 ತ್ರಸಂ. ಪ್ರಕ್ನೆ | ಉತ್ತರ 
ಅ): | ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನು ತೆರೆದು | ಹೌದು. 
ಶಿಕ್ಷಣಕ್ಕೆ ಅಸ್ತದ ನೀಡಿದ್ದರೂ ಹಾಜರಾತಿ ' ಕೋವಿಡ-19ರ ಹಿನ್ನಲೆಯಲ್ಲಿ ರಾಜ್ಯದಲ್ಲಿನ 1-5ನೇ ತರಗತಿ ಮಕ್ಕಳಿಗೆ 
ಕಡ್ಡಾಯಗೊಳಿಸದೇ '' ಆನ್‌ಲೈನ್‌ ಸ್ವೀಡ್ವಯ್ರೋ. ಪಾಠಗಳು ಬಿತ್ತರಿಸಲಾಗುತ್ತಿದೆ ಹಾಗೂ ಎಲ್ಲಾ ಶಾಲೆಗಳಲ್ಲಿನ 
ತರಗತಿಯನ್ನು :. 4 | 
ರ; ಳಿಗೆ ಲೆಯ ಪೂರ್ಣ 
. | ಮುಂದುವರಿಸಿರುವುದರಿಂದ ಶಿಕ್ಷಕರ 6ರಿಂದ 12ನೇ ತರಗತಿ ವಿದ್ಯಾರ್ಥಿಗ ಶಾ ನ್ನು ಪೂಣ 
ಮೇಲೆ ಒತಡ ಹೆಚ್ಚಾಗಿರುವುದು ಪ್ರಮಾಣದಲ್ಲಿ, '. ಪ್ರಾರಂಭಿಸಲು(ಬೆಂಗಳೂರು ನಗರ, ಬಿ.ಬಿ.ಎಂ.ಪಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ವ್ಯಾಪ್ತಿಯ. ಹಾಗೂ ಕೇರಳ ಗಡಿಭಾಗದ ಶಾಲೆಗಳನ್ನು ಹೊರತುಪಡಿಸಿ) 
'ಬಂದಿದಲ್ಲಿ, ಹಾಜರಾತಿ ರ ಸ 
ದಣಾ ] ಅನುಮತಿ ನೀಡಲಾಗಿದೆ. 
ಕಡ್ಡಾಯಗೊಳಿಸುವ ಯೋಜನೆ 


.. ಆನ್‌ಲೈನ್‌ ತರಗತಿಯನ್ನು ಕಡ್ಡಾಯಗೊಳಿಸಲಾಗಿರುವುದಿಲ್ಲ. ವಿದ್ಯಾರ್ಥಿಗಳ. 


ಹಾಜರಾತಿಯನ್ನು ಕಡ್ಡಾಯಗೊಳಿಸದೇ "ಇರುವುದರಿಂದ ಶಾಲೆಗೆ 
ಹಾಜರಾಗಲು ಇಚ್ಛಿಸದೇ ಇರುವ ವಿದ್ಯಾರ್ಥಿಗಳಿಗೆ ಪರ್ಯಾಯವಾಗಿ 
ವಿದ್ಯಾಗಮ ಕಾರ್ಯಕ್ರಮವನ್ನು ಒದಗಿಸಲು ತಿಳಿಸಲಾಗಿದೆ wih 9-10 
ನೇ ತರಗತಿಗೆ ಪೂರ್ಣ ಪ್ರಮಾಣದ ತರಗತಿಗಳನ್ನು ನಡೆಸಲು 
Standard Operating Procedure (SOP) ಪಾಲಿಸುವುದರ 


ಮೂಲಕ ಕ್ರಮ ವಹಿಸಲಾಗಿದೆ. 


8, 6ರಿಂದ 10ನೇ ತರಗತಿಗಳ ಪಠ್ಯ ವಿಷಯಕ್ಕೆ ಸಂಬಂಧಿಸಿದ | 
ಇ-ಪಾಠಗಳನ್ನು 'ಮಕ್ಕಳವಾಣಿ ಕ್ಥಂutಟbe' 
ಲಭ್ಯವಾಗುವಂತೆ ಕ್ರಮವಹಿಸಿದೆ. 


ಚಾನಲ್‌ನಲ್ಲಿ 


© ಸಂವೇದ ಯೋಜನೆಯಡಿ ಬಿತ್ತರವಾದೆ ಎಲ್ಲಾ ಇ-ಪಾಠಗಳನ್ನು 


DSERT Youtube  uಾನಲ್‌ನಲ್ಲಿ ಸಹ 


1 


- ಲಭ್ಯವಾಗುವಂತೆ ಕ್ರಮವಹಿಸಿದೆ. 

. 8ರಿಂದ 10ನೇ ತರಗತಿಯ. ಸಮಾಜ ವಿಜ್ಞಾನ ಆಂಗ್ಲ ಮಾಧ್ಯಮ 
ಪಾಠಗಳನ್ನು DSERT 0 Youtube ಚಾನಲ್‌ನಲ್ಲಿ ಸಹ 
ಲಭ್ಯವಾಗುವಂತೆ ಕ್ರಮವಹಿಸಿದೆ. 

. NCERT ಯಿಂದ ರೂಪಿತವಾದ 8ರಿಂದ 10ನೇ ತರಗತಿಗಳ 
ವಿಜ್ಞಾನ ಮತ್ತು ಗಣಿತ ವಿಷಯಗಳ ಆಂಗ್ಸ ಮಾಧ್ಯಮ ಇ- 
ಪಾಠಗಳು DIKSHA ವೆಬಸ್ಯ ಟ್‌ ಮತ್ತು ಪೋರ್ಟ್‌ಗಳಲ್ಲಿ 
ಲಭ್ಯವಿದ್ದು, ಈ ಬಗ್ಗೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ 
(DSERT) ಇಲಾಖೆಯು ವ್ಯಾಪಕ ಪ್ರಚಾರ ನೀಡಿದೆ. 

ಇಂದಿನವರೆಗೂ ಸುಮಾರು ಎಂಟು ಸಾವಿರ (800) ಇ- 
ಸಂಪನ್ಮೂಲಗಳು, ಮಕ್ಕಳವಾಣಿ Youtube - ಚಾನಲ್‌ ಮತ್ತು 
DSERT Youtube ಚಾನಲ್‌ನಲ್ಲಿ ಲಭ್ಯವಿರುತ್ತವೆ. : 

11 ಮತ್ತು 12 ನೇ ತರಗತಿಗಳಿಗೆ ವಿಡಿಯೋ ಪಾಠಗಳನ್ನು ಸಿದ್ದಪಡಿಸಿ 
Youtube ಚಾನಲ್‌ನಲ್ಲಿ ಒದಗಿಸಲಾಗಿದೆ. ಈ 'ಎಲ್ಲಾ ಕಾರ್ಯಕ್ಷ ಕ್ರಮಗಳು 


ಅಭ್ಯನಿರುವುದರಿಂದ ಶಿಕ್ಷಕರ "ಮೇಲಿನ ಒತ್ತಡ ಕಡಿಮೆಯಾಗಲು 


ಅನುಕೂಲವಾಗುತ್ತದೆ. 
ಕೋವಿಡ್‌-19ರ ಪರಿಸ್ಥಿತಿಯನ್ನು ಕಾಲಕಾಲಕ್ಕೆ ಅವಲೋಕಿಸಿ ವಿದ್ಯಾರ್ಥಿಗಳ 


:| ಹಾಜರಾತಿಯನ್ನು ಕಡ್ಡಾಯಗೊಳಿಸಲು ಕ್ರಮವಹಿಸಲಾಗುವುದು. 
i] 


ಇಪಿ 68 ಎಂ.ಹೆಚ್‌.ಟಿ 2021 


ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು . ಪ್ರೌಢಶಿಕ್ಷಣ ಸಚಿವರು 


